KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸೆಂಪುಟ ೧೪೧ ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೦, ೨೦೦೬ (ಶ್ರಾವಣ ೧೯ ಶಕ ವರ್ಷ ೧೯೨೮) ಸಂಚಿಕೆ ೩೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 302 ಸೆಅಸೆ 2006, ಬೆಂಗಳೂರು, ದಿನಾಂಕ: 20ನೇ ಜುಲೈ 2006 
ಶ್ರೀ ಎಂ. ಮದನ್‌ ಗೋಪಾಲ, ಐ.ಎ.ಎಸ್‌., ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರು ದಿನಾಂಕ 
19.07.2006ರಿಂದ ರಜೆಯ ಮೇಲೆ ಹೋಗುತ್ತಿರುವುದರಿಂದ ಶ್ರೀ ಎಲ್‌.ಕೆ. ಅತೀಕ್‌, ಐಎಎಸ್‌., ಸ್ಟೇಟ್‌ ಪ್ರೊಜೆಕ್ಟ್‌ ಡೈರಕ್ಟರ್‌, ಸರ್ವಶಿಕ್ಷಣ 
ಆಭಿಯಾನ ಬೆಂಗಳೂರು, ಇವರನ್ನು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1370 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 231 ಸಅರ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಶ್ರೀ ಎಸ್‌.ವಿ. ಸತ್ಯನಾರಾಯಣಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಇಲಾಖೆ ಇವರಿಗೆ 11 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 12.7.2006 ರಿಂದ 22.7.2006 ರವರೆಗೆ (ಉ.ದಿ.ಸೇ) 
ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು 
ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 21 ದಿನಗಳು ಅರ್ಧ ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1367 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 302 ಸಅಸೇ 2006, ಬೆಂಗಳೂರು, ದಿನಾಂಕ: 19ನೇ ಜುಲೈ 2006 
ಶ್ರೀ ಕೆ. ಕರಿಬಸಪ್ಪ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ಮತ್ತು ಕೇಂದ್ರ ಸ್ಥಾನಿಗ ಸಹಾಯಕರು, ಸಕ್ಕರೆ ನಿರ್ದೇಶಕರ ಕಾರ್ಯಾಲಯ, 
ಬೆಂಗಳೂರು ಅವರನ್ನು ಗ್ರಾಮೀಣ ನೀರು ಸರಬರಾಜು ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ಹಯ, ಅಧಿಕಾರಿಯವರನ್ನು ದಿನಾಂಕ: 22.6.2006 ರಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1368 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) (ಪ್ರಭಾರ). 


(೪೪೯) 


೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 185 ಸಅಸೇ 2006, ಬೆಂಗಳೂರು, ದಿನಾಂಕ: 19ನೇ ಜುಲೈ 2006 

ಶ್ರೀ ಜಗನ್ನಾಥರೆಡ್ಡಿ, ಅಧೀಕ್ಷಕ ಅಭಿಯಂತರರು, ಕರ್ನಾಟಕ ನಗರ ಮೂಲಭೂತ ಸೌಲಭ್ಯ ಹಣಕಾಸು ನಿಗಮ, ಧಾರವಾಡ ಜಿಲ್ಲೆ ಅವರನ್ನು 
ಕರಷಿ ಮಾರುಕಟ್ಟೆ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 
ವಶಕ್ಕೆ ನೀಡಿರುವನ್ಹಯ, ಅಧಿಕಾರಿಯವರನ್ನು ದಿನಾಂಕ: 17.2.2006 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ 
ಸಚಿವರ ಪದಾವಧಿಯವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1369 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) (ಪ್ರಭಾರ). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 224 ಸಅರ 2006, ಬೆಂಗಳೂರು, ದಿನಾಂಕ: 20ನೇ ಜುಲೈ 2006 

ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 2004, ದಿನಾಂಕ: 8.4.2005ರ ಅನುಸಾರ ಶ್ರೀ ಎಚ್‌.ಸಿ. ನಾಗೇಂದ್ರ, ಉಪ 
ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ ಇವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ದಿನಾಂಕ: 8.7.2006 ರಂದು ಒಪ್ಪಿಸಿಕೊಂಡು 
2005-2006ನೇ ಬ್ಲಾಕ್‌ನಲ್ಲಿ ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. ನಗದೀಕರಣ ಮಂಜೂರು ಮಾಡಿದ ನಂತರ 
ಖಾತೆಯಲ್ಲಿ 225 ದಿನಗಳು ಗಳಿಕೆ ರಜೆ ಜಮೆ ಇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1371 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) (ಪ್ರಭಾರ). 
HIGH COURT OF KARNATAKA 
NOTIFICATION 
No: GOB(I) 14(130) / 2005, Bangalore, Dated: 15th July 2006 

Sri M.G. Sudheendra, District and Sessions Judge, Mandya, is permitted to surrender 30 days of 
Earned Leave from 3.7.2006 to 1.8.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1346 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(20) / 2005, Bangalore, Dated: 15th July 2006 

Smt B.S. Rekha, Prl. Civil Judge (Jr. Dn.) and JMFC., Arasikere, is permitted to surrender 30 
days of Earned Leave from 15.4.2006 to 14.5.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1347 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(195) / 2005, Bangalore, Dated: 15th July, 2006 

Sri V. Jagadeesh, Prl. Civil Judge (Jr. Dn.) and JMFC., DoddaballaPur, is permitted to surrender 
30 days of Earned Leave as on 15.7.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1348 N. SAVANDAIAH 
ASSISTANT REGISTRAR. 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೪೫೧ 





HIGH COURT OF KARNATAKA 
NOTIFICATION 
No: GOB(I) 14(127) / 2005, Bangalore, Dated: 15th July, 2006 

Sri D. Vishweshwar Bhat, Presiding Officer, Fast Track Court-lll, Tumkur, is permitted to 
surrender 30 of days Earned Leave from 2.7.2006 to 31.7.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1349 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(197) / 2005, Bangalore, Dated: 15th July, 2006 

Sri P.G. Chaluvamurthy, Il Addl. Civil Judge (Jr. Dn.) and JMFC., Udupi, is permitted to surrender 
30 days of Earned Leave from 1.7.2006 to 30.7.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1350 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 14(125) / 2005, Bangalore, Dated: 15th July, 2006 

Sri A.S. Bellunke, Presiding Officer, Fast Track Court-lll, Hospet, is permitted to surrender 30 
days of Earned Leave from 15.6.2006 to 14.7.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1351 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 14(104) / 2005, Bangalore, Dated: 15th July, 2006 

Sri John Michael Cunha, Addl. Director, Karnataka Judicial Academy, Bangalore, is permitted to 
surrender 30 days of Earned Leave from 7.7.2006 to 5.8.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1352 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 14(128) / 2005, Bangalore, Dated: 15th July, 2006 

Sri S.M. Reddy, || Addl. District and Sessions Judge, Bijapur, is permitted to surrender 30 days of 
Earned Leave from 2.7.2006 to 31.7.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1353 N. SAVANDAIAH 
ASSISTANT REGISTRAR. 


೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No: GOB(I) 14(129) / 2005, Bangalore, Dated: 15th July, 2006 

Sri C. Chandramallegowda, Presiding Officer, Fast Track Court-IV, Bangalore Rural District, 
Bangalore, is permitted to surrender 30 days of Earned Leave from 2.7.2006 to 31.7.2006 (bdi), for the 
block period of 2005-06. 

The officer shall be paid pay and allowances for the period of leave so surrendered at the rate of 
1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1354 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(194) / 2005, Bangalore, Dated: 15th July, 2006 

Sri Venkatesh R. Hulgi, Prl. Civil Judge (Jr. Dn.) and JMFC., Chincholi, is permitted to surrender 
30 days of Earned Leave from 1.7.2006 to 30.7.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1355 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(196) / 2005, Bangalore, Dated: 17th July, 2006 

Sri Krishnamurthy R. Padasalagi, Addl. Civil Judge (Jr. Dn.) and JMFC-ll, Bidar, is permitted to 
surrender 30 days of Earned Leave from 2.7.2006 to 31.7.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1356 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(198) / 2005, Bangalore, Dated: 17th July, 2006 

Sri G. Raghavendra, Addl. Civil Judge (Jr. Dn.) and JMFC., Doddaballapur, is permitted to 
surrender 30 days of Earned Leave from 15.7.2006 to 13.8.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1357 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(208) / 2005, Bangalore, Dated: 17th July, 2006 

Sri A. Earanna, Civil Judge (Jr. Dn.) and JMFC., IV Court, Mangalore, is permitted to surrender 
30 days of Earned Leave from 1.8.2006 to 30.8.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1362 N. SAVANDAIAH 
ASSISTANT REGISTRAR. 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೪೫೩ 





HIGH COURT OF KARNATAKA 
NOTIFICATION 
No: GOB(I) 16(205) / 2005, Bangalore, Dated: 17th July, 2006 


Smt. Shyamala S., | Addl. Civil Judge (Jr. Dn.), Hubli, is permitted to surrender 30 days of Earned 
Leave from 2.7.2006 to 31.7.2006 (bdi), for the block period of 2005-06. 


The officer shall be paid pay and allowances admissible for the said 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1363 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(199) / 2005, Bangalore, Dated: 17th July, 2006 


Sri G.D. Mahavarkar, Prl. Civil Judge (Jr. Dn.) and JMFC., Jamkhandi, is permitted to surrender 
30 days of Earned Leave from 2.7.2006 to 31.7.2006 (bdi), for the block period of 2005-06. 


The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1365 N. SAVANDAIAH 
ASSISTANT REGISTRAR. 


HIGH COURT OF KARNATAKA 
NOTIFICATION 
No: GOB(I) 13(8) / 2006, Bangalore, Dated: 20th July, 2006 

In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No. 2/1974), the High Court of Karnataka hereby appoints the Prl. Civil 
Judge (Jr. Dn.) and JMFC., Chamarajanagar, as Addl. Chief Judicial Magistrate, Chamarajanagar, 
between 9.00 a.m. to 9.00 p.m. on 16.7.2006. 

BY ORDER OF THE HIGH COURT, 
P.R. 1372 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(l) 138 / 2006, Bangalore, Dated: 17th July, 2006 

Smt. B. Pushpanjali, Civil Judge (Jr. Dn.) and JMFC., Hoskote, is granted Earned Leave and 
Maternity Leave for the following periods. 

a) Earned Leave for 22 days from 10.4.2006 to 1.5.2006 (bdi), on Medical Grounds. 

b) Maternity Leave for 42 days from 13.5.2006 to 23.6.2006 (bdi) 

The Prl. Civil Judge (Jr. Dn.), Bangalore Rural District, Bangalaore, on Civil and Administrative 
side and the Chief Judicial Magistrate, Bangalore Rural District, Bangalore on Criminal side have been 
placed in additional charge of the court of the Civil Judge (Jr. Dn.) and JMFC., Hoskote, during the above 
leave periods. 

Smt. B. Pushpanjali, Civil Judge (Jr. Dn.) and JMFC., Hoskote is reposted to the same post on 
expiry of the above leave period. 

BY ORDER OF THE HIGH COURT, 
P.R. 1364 N. SAVANDAIAH 
ASSISTANT REGISTRAR. 


೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No: GOB(I) 28 / 2001, Bangalore, Dated: 17th July, 2006 
In pursuance to Rule 118-A (1) (a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri. Kukkaje Ramakrishna Bhat, Prl. District 
and Sessions Judge, Tumkur (retired), subject to a maximum of 240 days, on the date of his attaining the 
age of superannuation (60 years) as on 30.06.2006. It is certified that ೧೦ Departmental Enquiry was 
pending against the said Officer, as on that date. 
BY ORDER OF THE HIGH COURT, 
P.R. 1359 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(I) 28 / 2001, Bangalore, Dated: 17th July, 2006 
In pursuance to Rule 118-A (1) (a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri. Basavantharaya Patil, District and 
Sessions Judge, Raichur (retired), subject to a maximum of 240 days, on the date of his attaining the age 
of superannuation (60 years) as on 30.04.2006. It is certified that no Departmental Enquiry was pending 
against the said Officer, as on that date. 
BY ORDER OF THE HIGH COURT, 
P.R. 1360 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(I) 28 / 2001, Bangalore, Dated: 17th July, 2006 
In pursuance to Rule 118-A (1) (a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri. M. Chidananda Rao, Judge, Family Court, 
Bangalore (retired), subject to a maximum of 240 days, on the date of his attaining the age of 
superannuation (60 years) as on 31.05.2006. It is certified that no Departmental Enquiry was pending 
against the said Officer, as on that date. 
BY ORDER OF THE HIGH COURT, 
P.R. 1361 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(lI) 1 / 2006, Bangalore, Dated: 21st July, 2006 
The Presiding Officer of the | Addl. District and Sessions Court, Bangalore Rural District, 
Bangalore, is concurrently appointed as the Presiding Officer of the Il Addl. District and Sessions Cou, 
Bangalore Rural District, Bangalore (Vacant court), with immediate effect and until further orders. 
BY ORDER OF THE HIGH COURT, 
P.R. 1374 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(I) 2 / 2006, Bangalore, Dated: 21st July, 2006 
The following transfer and postings of officers of Judicial Department in the cadre of Civil Judges 
(Sr. Dn.) are ordered in the interest of public service, to take effect immediately:- 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೪೫೫ 



































Sl. Name of the Officer Present Charge Charge to which posted 
No. 
1 2 3 4 
Sriyuths : 
1 Srikanth Shimpi Civil Judge (Sr. Dn.) Civil Judge (Sr. Dn.) & JMFC., Hunsur, 
T. Narasipura (Vice Sri Kadloor Sathya Narayana 
Acharya - transferred). 
2 Kadloor Sathya Civil Judge (Sr. Dn.) & JMFC., | Civil Judge (Sr. Dn.) T. Narasipura, 
Narayana Acharya Hunsur (Vice Sri Srikanth Shimpi - 
transferred) 
BY ORDER OF THE HIGH COURT, 
P.R. 1373 A.S. PACHHAPURE 


REGISTRAR GENERAL. 
ಕಂದಾಯ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಕಂಇ : 241 : ಎಎಸ್‌ಡಿ : 2005 (2), ಬೆಂಗಳೂರು, ದಿನಾಂಕ: 13ನೇ ಜುಲೈ 2006 
ಅಧಿಸೂಚನೆ ಸಂಖ್ಯೆ: ಕಂಇ : 241 : ಎಎಸ್‌ಡಿ (2) 2005, ದಿನಾಂಕ: 25.1.2006ರಲ್ಲಿನ ಪಾರಾ 3 ರಲ್ಲಿ ಭೂಮಾಪನ ಮತ್ತು 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಇವರ ವೇತನ ಶ್ರೇಣಿಯನ್ನು ರೂ. 6000-11200 ಎನ್ನುವುದರ ಬದಲಾಗಿ ರೂ. 5575-10620 ಎಂದು 
ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1340 ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೇವೆಗಳು-3). 
ಅಧಿಸೂಚನೆ 
ಸಂಖ್ಯೆ: ಕಂಇ 61 ಮುಸೇವಿ 2006, ಬೆಂಗಳೂರು, ದಿನಾಂಕ: 15ನೇ ಜುಲೈ 2006 
ಶ್ರೀ ಹೆಚ್‌.ಎಸ್‌. ಹನುಮಂತಪ್ಪ, ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಕಳಸೇಶ್ವರ ಸ್ವಾಮಿ ದೇವಾಲಯ, ಕಳಸ, ಮೂಡಿಗೆರೆ ತಾಲ್ಲೂಕು, 
ಇವರನ್ನು ಸದರಿ ಹುದ್ದೆಯಲ್ಲಿ ಮುಂದುವರೆಸಿ ಆದೇಶಿಸಿರುವ ದಿನಾಂಕ: 1.7.2006ರ ಅಧಿಸೂಚನೆ ಸಂಖ್ಯೆ: ಕಂಇ 61 ಮುಸೇವಿ 2006ನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಈ ಮೂಲಕ ರದ್ದುಗೊಳಿಸಲಾಗಿದೆ. 
ಶ್ರೀ ಹೆಚ್‌.ಎಂ. ಕುಮಾರಸ್ವಾಮಿ, ಹಿಂದಿನ ವ್ಯವಸ್ಥಾಪಕರು, ಅರಮನೆ ಮುಜರಾಯಿ ಸಂಸ್ಥೆಗಳು, ಮೈಸೂರು ಇವರನ್ನು ದಿನಾಂಕ: 
16.5.2006ರ ಅಧಿಸೂಚನೆ ಸಂಖ್ಯೆ: ಕಂಇ 57 ಮುಸೇವಿ 2006ರಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಕಳಸೇಶ್ವರ ಸ್ವಾಮಿ ದೇವಾಲಯ, ಕಳಸ, 
ಮೂಡಿಗೆರೆ ತಾಲ್ಲೂಕು ಇಲ್ಲಿಗೆ ವರ್ಗಾಯಿಸಿರುವ ಆದೇಶದಂತೆ ಈ ಅಧಿಕಾರಿಯನ್ನು ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕ 
ಅಧಿಕಾರಿಯನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1345 ಹೆಚ್‌.ಎನ್‌. ಪ್ರಸಾದ್‌ 
ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಮುಜರಾಯಿ). 
ಅಧಿಸೂಚನೆ 
ಸಂಖ್ಯೆ: ಕಂಇ 4 ಮುನೋಸೇ (2) 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಹಿರಿಯ ಉಪ ನೋಂದಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಟಿ.ಸಿ. ನಾಗರಾಜ 
ಇವರಿಗೆ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಆರ್‌.ಪಿ.ಪಿ. ಮತ್ತು ಪಿ.) ನಿಯಮಗಳು, 1978 ರ ನಿಯಮ 2 (1) (ಎ) ರ ಪ್ರಕಾರ ದಿನಾಂಕ: 
30.07.1999 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ರೂ. 7400-13120 ರ ವೇತನ ಶ್ರೇಣಿಯ ಕೇಂದ್ರ ಸ್ಥಾನ ಸಹಾಯಕರ ಹುದ್ದೆಗೆ 
ಪದೋನ್ನತಿ ನೀಡಿ, ಬೆಂಗಳೂರು ನಗರ ಜಿಲ್ಲೆ, ಜಿಲ್ಲಾ ನೋಂದಣಿ ಕಛೇರಿಯಲ್ಲಿ ಹಾಲಿ ಖಾಲಿ ಇರುವ ಕೇಂದ್ರ ಸ್ಥಾನ ಸಹಾಯಕರು (ಆಡಳಿತ) ಹುದ್ದೆಗೆ 
ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1366 ರಮೇಶ್‌ ಕೆ. ಜಾಗೀರ್‌ದಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 
(ನೋಂದಣಿ ಮತ್ತು ಮುದ್ರಾಂಕ). 





೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 139 ಎಂಎಂಸಿ 2006, ಬೆಂಗಳೂರು, ದಿನಾಂಕ: 15ನೇ ಜುಲೈ 2006 
ಬೆಂಗಳೂರಿನ ಸರ್ಕಾರಿ ದಂತ ಕಾಲೇಜಿನ ಪ್ರಾಥೋಡಾಂಟಿಕ್ಸ್‌ ಸಹಾಯಕ ಪ್ರಾಧ್ಯಾಪಕರಾದ ಡಾ: ಜುಬೇದ ಬೇಗಂರವರು ಸ್ವಣಚ್ಚಾ ನಿವೃತ್ತಿ 
ಹೊಂದಲು ಮೂರು ತಿಂಗಳ ಮುಂಚಿತವಾಗಿ ಕರ್ನಾಟಕ ನಾಗರೀಕ ಸೇವಾ ನಿಯಮ 28502) (0ರ ಪ್ರಕಾರ ನೋಟೀಸ್‌ ನೀಡುವುದರಿಂದ ವಿನಾಯಿತಿ 
ನೀಡಲಾಗಿದೆ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮ 2851) (ಎ)ರ ಪ್ರಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರು ಸ್ವಇಚ್ಛಾ ನಿವೃತ್ತಿ 
ಹೊಂದಲು ಅನುಮತಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1358 ಡಿ.ಬಿ. ಗಣಾಚಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 98 ಬಿಇಟಿ 2006(ಪಿ), ಬೆಂಗಳೂರು, ದಿನಾಂಕ: 15ನೇ ಜುಲೈ 2006 
ಶ್ರೀ ಎಂ. ರಾಮಯ್ಯ, ಪ್ರಧಾನ ವ್ಯವಸ್ಥಾಪಕರು, ಡಾ: ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ಕೇಂದ್ರ ಕಛೇರಿ, ಬೆಂಗಳೂರು 
ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿ, ಕೇಂದ್ರ ಪರಿಹಾರ ಸಮಿತಿ, ಬೆಂಗಳೂರು ಇಲ್ಲಿ 
ಶ್ರೀ ಎಸ್‌. ಕೃಷ್ಣೇಗೌಡ ಇವರ ಸ್ಥಳಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಶ್ರೀ ಎಸ್‌. ಕೃಷ್ಣೇಗೌಡ, ಕಾರ್ಯದರ್ಶಿ, ಕೇಂದ್ರ ಪರಿಹಾರ ಸಮಿತಿ, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ ವ್ಯವಸ್ಥಾಪಕರು, ಡಾ: ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿ 
ಶ್ರೀ ಎಂ. ರಾಮಯ್ಯ, ಇವರ ಜಾಗಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಮೇಲೆ ಸೂಚಿಸಿರುವ ಜಂಟಿ ನಿರ್ದೇಶಕರುಗಳು ವರ್ಗಾಯಿಸಿ ನೇಮಿಸಲಾದ ಸ್ಥಳಗಳಲ್ಲಿ ಕೂಡಲೇ ಕೆಲಸಕ್ಕೆ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1343 ಕೆ.ಎಸ್‌. ಶೈಲಮ್ಮ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 82 ಎಲ್‌ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಜುಲೈ 2006 
ಶ್ರೀ ಹೆಚ್‌.ಎಂ. ಉಮೇಶ್‌, ವಿಶೇಷ ಸರ್ಕಾರಿ ಅಭಿಯೋಜಕರು, ಶೀಘ್ರಗತಿ ನ್ಯಾಯಾಲಯ-2 ಶಿವಮೊಗ್ಗ ಇವರ ರಾಜೀನಾಮೆಯನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ಅಂಗೀಕರಿಸಿ ಸದರಿ ಹುದ್ದೆಯ ಪ್ರಭಾರವನ್ನು ಶ್ರೀಮತಿ ರಮಾ ಹೆಚ್‌. ಗುಬ್ಬಿ, ವಿಶೇಷ ಸರ್ಕಾರಿ ಅಭಿಯೋಜಕರು, 
ಶೀಘ್ರಗತಿ ನ್ಯಾಯಾಲಯ-1, ಶಿವಮೊಗ್ಗ ಇವರಿಗೆ ವಹಿಸಲಾಗಿದೆ. 
ಶ್ರೀ ಕೆ.ವಿ. ಕೇಶವ, ವಿಶೇಷ ಸರ್ಕಾರಿ ಅಭಿಯೋಜಕರು, ಶೀಘ್ರಗತಿ ನ್ಯಾಯಾಲಯ, ಬೆಂಗಳೂರು (ಗ್ರಾಮಾಂತರ) ಇವರ 
ರಾಜೀನಾಮೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಅಂಗೀಕರಿಸಿ ಸದರಿ ಹುದ್ದೆಯ ಪ್ರಭಾರವನ್ನು ಶ್ರೀ ವೈ.ಆರ್‌. ಜಗದೀಶ್‌, ಶೀಪ್ರಗತಿ 
ನ್ಯಾಯಾಲಯ-1, ಬೆಂಗಳೂರು ನಗರ ಇವರಿಗೆ ವಹಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1341 ಗಂಗನರಸಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಯೋಜನೆ ಹಾಗೂ ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 50 ಎಸ್‌ಎಸ್‌ಎಂ 2006, ಬೆಂಗಳೂರು, ದಿನಾಂಕ: 14ನೇ ಜುಲೈ 2006 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 50 
ಎಸ್‌ಎಸ್‌ಎಂ 2006, ದಿನಾಂಕ: 31.5.2006ರಲ್ಲಿ ವರ್ಗಾಯಿಸಲಾಗಿದ್ದು, ಈವರೆವಿಗೂ ವರ್ಗಾಯಿಸಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದೇ 
ಇರುವುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರುಗಳನ್ನು ಬಿಡುಗಡೆಗೊಳಿಸಿ ವರ್ಗಾಯಿಸಿದ ಹುದ್ದೆಗಳಲ್ಲಿ ಹಾಜರಾಗುವಂತೆ ಸೂಚಿಸಲಾಗಿದೆ. 








ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಹುದ್ದೆ ವರ್ಗಾಯಿಸಿರುವ ಸ್ಥಳ 
1 ಶ್ರೀ ಯು.ಆರ್‌. ಸುಬ್ರಹ್ಮಣ್ಯ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಕೊಡಗು. 


ಯೋಜನಾ ಅಂದಾಜು ಮತ್ತು ಮೌಲ್ಯಪಾಪನಾಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಮೈಸೂರು. 











2 ಶ್ರೀ ಎಂ. ಶಿವಣ್ಣ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಚಾಮರಾಜನಗರ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಕೊಡಗು. 
3 ಶ್ರೀ ಎಸ್‌.ಡಿ. ಹುಚ್ಚಮ್ಮನವರ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಕೊಪ್ಪಳ. 











ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಗದಗ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1342 ಎಸ್‌. ವಿಶಾಲಾಕ್ಷಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ 


೪೫೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 44 ಅಸೇಇ 2006, ಬೆಂಗಳೂರು, ದಿನಾಂಕ: 27ನೇ ಜೂನ್‌ 2006 
1999ನೇ ಸಾಲಿನಲ್ಲಿ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಕಿರಿಯ ಶ್ರೇಣಿ) ಪರೀಕ್ಸಾರ್ಥಿಗಳಾಗಿ ನೇಮಕಗೊಂಡಿರುವ ಈ ಕೆಳಕಂಡ 
ಅಭ್ಯರ್ಥಿಗಳ ಪರೀಕ್ಬಾರ್ಥಿ ತರಬೇತಿಯನ್ನು ಪಡೆಯಲು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಜಿಲ್ಲೆಗಳಿಗೆ ನೇಮಿಸಲಾಗಿದೆ. 

































































ಕ್ರ. ಪರೀಕ್ಸಾರ್ಥಿಯ ಹೆಸರು ಪರೀಕ್ಸಾರ್ಥಿ ಅವಧಿಯಲ್ಲಿ ನೇಮಿಸಲ್ಪಟ್ಟಿರುವ 
ಸಂ ಜಿಲ್ಲೆಯ ಹೆಸರು 
1 | ಡಾ: ಹರೀಶ್‌ ಕುಮಾರ್‌ ಕೆ. ದಕ್ಷಿಣ ಕನ್ನಡ 
2 | ಶ್ರೀ ರವಿಕುಮಾರ್‌ ಎಂ.ಆರ್‌. ಮೈಸೂರು 
3 | ಶ್ರೀ ರಾಜೇಶ್‌ ಗೌಡ ಎಂ.ಬಿ. ಉತ್ತರ ಕನ್ನಡ 
4 | ಶ್ರೀ ಮಹಂತೇಶ್‌ ಬಿಳಗಿ ಬೆಳಗಾಂ 
5 | ಶ್ರೀ ರಮೇಶ್‌ ಕೆ.ಎನ್‌. ಕೋಲಾರ 
6 ಶ್ರೀ ಪಾಟೀಲ್‌ ಯಳಗೌಡ ಶಿವನಗೌಡ ಬಿಜಾಪುರ 
7 ಶ್ರೀಮತಿ ಹೊನ್ನಾಂಬ ಎಸ್‌. ಚಿತ್ರದುರ್ಗ 
8 ಶ್ರೀಮತಿ ಲತಾ ಆರ್‌. ಮಂಡ್ಯ 
9 ಶ್ರೀ ಶ್ರೀನಿವಾಸ್‌ ಕೆ. ರಾಯಚೂರು 
10 | ಶ್ರೀಮತಿ ಅರ್ಚನ ಎಂ.ಎಸ್‌. ಕೊಡಗು 
11 | ಶ್ರೀ ದಯಾನಂದ ಕೆ.ಎ. ದಾವಣಗೆರೆ 
12 | ಶ್ರೀ ಕಾಶಿನಾಥ್‌ ಪವಾರ್‌ ಗುಲ್ಬರ್ಗ 
13 | ಶ್ರೀ ರಾಜೇಂದ್ರ ಕೆ. ಬಳ್ಳಾರಿ 
14 | ಶ್ರೀ ಜಗದೀಶ್‌ ಜಿ. ಉಡುಪಿ 
15 | ಶ್ರೀಮತಿ ಕೆ.ಎಂ. ಜಾನಕಿ ಚಿಕ್ಕಮಗಳೂರು 
16 | ಶ್ರೀಮತಿ ಸತ್ಯಭಾಮ ಸಿ. ಶಿವಮೊಗ್ಗ 
17 | ಶ್ರೀಮತಿ ರಾಜಮ್ಮಎ. ತುಮಕೂರು 
18 | ಶ್ರೀಮತಿ ಲತಾಕುಮಾರಿ ಕೆ.ಎಸ್‌. ಹಾವೇರಿ 
19 | ಶ್ರೀಮತಿ ಜಹೇರಾ ನಸೀಂ ಧಾರವಾಡ 











ಮೇಲ್ಕಂಡ ಪರೀಕ್ಷಾರ್ಥಿಗಳು 


ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧಲ್ಲಿ ನಮೂದಿಸಿರುವ ತರಬೇತಿಗಾಗಿ ಅವರುಗಳನ್ನು 


ನೇಮಿಸಲ್ಪಟ್ಟಿರುವ ಜಿಲ್ಲೆಯ ಕೇಂದ್ರಸ್ಥಾನದಲ್ಲಿ ಜಿಲ್ಲಾಧಿಕಾರಿಗಳ ಸಕ್ಷಮ ದಿನಾಂಕ: 1.7.2006 ರಂದು ಪೂರ್ವಾಹ್ನ ಹಾಜರಾಗತಕ್ಕದ್ದು. 
ಪರೀಕ್ಷಾರ್ಥಿ ಅವಧಿಯಲ್ಲಿ ಪರೀಕ್ಬಾರ್ಥಿಗಳು ಅವರ ವೇತನ ಮತ್ತು ಭತ್ಯೆಗಳನ್ನು ಮಹಾಲೇಖಪಾಲರು ನೀಡುವ ವೇತನ ಪಟ್ಟಿಯ ಆಧಾರದ 


ಮೇಲೆ ಪಡೆಯುವುದು. 


ಪರೀಕ್ಷಾರ್ಥಿಗಳು ಪಡೆದ ತರಬೇತಿಯ ವರದಿಯನ್ನು ಪ್ರತಿ ತಿಂಗಳ 10ನೇ ತಾರೀಖಿನೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 


ಅನುಬಂಧ 


1999ನೇ ಸಾಲಿನಲ್ಲಿ ಕರ್ನಾಟಕ ಆಡಳಿತ ಸೇವಾ ಕಿರಿಯ ಶ್ರೇಣಿ ಪರೀಕ್ಷಾರ್ಥಿಗಳಿಗೆ ದಿನಾಂಕ: 01.07.2006 ರಿಂದ 08.06.2007 ರವರೆಗೆ 


ತರಬೇತಿ ಕಾರ್ಯಕ್ರಮದ ವಿವರ : 


|. FUNCTIONAL OR FIELD TRAINING : (17 WEEKS) 





























ಕ್ರ.ಸಂ. ತರಬೇತಿಗೆ ನಿಯೋಜಿಸಿರುವ ಕಛೇರಿ ಅವಧಿ ದಿನಾಂಕ 
1 ಜಿಲ್ಲಾಧಿಕಾರಿಗಳ ಕಛೇರಿ 3 ವಾರ 01.07.06 - 22.07.06 
2 ಗ್ರಾಮಲೆಕ್ಕಿಗ, ಪಂಚಾಯತ್‌ ಕಾರ್ಯದರ್ಶಿಯವರ ಕಛೇರಿ 2 ವಾರ 24.07.06 - 05.08.06 
3 ಕಂದಾಯ ನಿರೀಕ್ಷಕರ ಕಛೇರಿ 2 ವಾರ 07.08.06 - 19.08.06 
4 ತಾಲ್ಲೂಕು ಕಛೇರಿ 4 ವಾರ 21.08.06 - 16.09.06 
5 ಉಪವಿಭಾಗಾಧಿಕಾರಿಗಳ ಕಛೇರಿ 1 ವಾರ 18.09.06 - 23.09.06 
6 ಜಿಲ್ಲಾ ಪೊಲೀಸ್‌ ಕಛೇರಿ 1 ವಾರ 25.09.06 - 30.09.06 
7 ಜುಡಿಷಿಯಲ್‌ ಕೋರ್ಟ್‌ 1 ವಾರ 02.10.06 - 07.10.06 




























































































೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 
8 ಇತರೆ ಜಿಲ್ಲಾ ಕಛೇರಿಗಳು 1 ವಾರ 09.10.06 - 13.10.06 
1. ಸಹಕಾರ ಇಲಾಖೆ 
2. ವಾಣಿಜ್ಯ ತೆರಿಗೆ ಇಲಾಖೆ 
3. ಖಜಾನೆ ಇಲಾಖೆ 
4. ಉಪನೊಂದಣಾಧಿಕಾರಿ ಕಛೇರಿ 
5. ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ 
9 ಮಹಾನಗರಪಾಲಿಕೆ / ನಗರಸಭೆ ಕಛೇರಿ 1 ವಾರ 16.10.06 - 21.10.06 
10 ಪ್ರಾದೇಶಿಕ ಆಯುಕ್ತರ ಕಛೇರಿ 1 ವಾರ 23.10.06 - 28.10.06 
Il. JOB COURSE : (7 WEEKS) 
ಕ್ರ.ಸಂ. ತರಬೇತಿಗೆ ನಿಯೋಜಿಸಿರುವ ಕಛೇರಿ ಅವಧಿ ದಿನಾಂಕ 
1 ಆಡಳಿತ ತರಬೇತಿ ಸಂಸ್ಥೆ, ಲಲಿತಮಹಲ್‌ ರಸ್ತೆ, ಮೈಸೂರು 7 ವಾರ 30.10.06 - 16.12.06 
Ill. ZILLA PANCHAYATS : (9 WEEKS) 
ಕ್ರ.ಸಂ ತರಬೇತಿಗೆ ನಿಯೋಜಿಸಿರುವ ಕಛೇರಿ ಅವಧಿ ದಿನಾಂಕ 
1 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌ 2 ವಾರ 18.12.06 - 30.12.06 
2 ಉಪಕಾರ್ಯದರ್ಶಿ, (ಆಡಳಿತ ಮತ್ತು ಅಭಿವೃದ್ಧಿ) ಜಿಲ್ಲಾ ಪಂಚಾಯತ್‌ 1 ವಾರ 01.01.07 - 06.01.07 
3 ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌ 1 ವಾರ 08.01.07 - 12.01.07 
4 ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌ 1 ವಾರ 15.01.07 - 20.01.07 
5 ಜಿಲ್ಲಾ ಪಂಚಾಯತ್‌ ಅಧೀನ ಕಛೇರಿಗಳು. 4 ವಾರ 22.01.07 - 17.02.07 
1. ಕೃಷಿ 
2. ಲೋಕೋಪಯೋಗಿ 
3. ಅರಣ್ಯ 
4. ತೋಟಗಾರಿಕೆ 
5. ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವೆ 
6. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
7. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 
8. ಶಿಕ್ಷಣ 
IV. HOLDING INDEPENDENT CHARGE : (16 WEEKS) 
ಕ್ರ.ಸಂ ತರಬೇತಿಗೆ ನಿಯೋಜಿಸಿರುವ ಕಛೇರಿ ಅವಧಿ ದಿನಾಂಕ 
ತಹಶೀಲ್ದಾರ್‌ 6 ವಾರ 19.02.07 - 31.03.07 
2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲುಕು ಪಂಚಾಯತ್‌ 6 ವಾರ 02.04.07 - 11.05.07 
ಉಪವಿಭಾಗಾಧಿಕಾರಿ, ಕಂದಾಯ ಉಪವಿಭಾಗ 4 ವಾರ 14.05.07 - 08.06.07 
(by temporary bifurcation) 
ಯು.ಪಿ. ಪ್ರಭು 
ಪಿ.ಆರ್‌. 1198 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 204 ಸಅಸೇ 2006, ಬೆಂಗಳೂರು, ದಿನಾಂಕ: 29ನೇ ಜೂನ್‌ 2006 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿದ / 


ಸ್ಥಳನಿಯುಕ್ತಿಗೊಳಿಸಿದೆ. 





(೧೬ b 


ಡ್‌ 
ಬ 


ಅಧಿಕಾರಿಯ ಹೆಸರು ಮತ್ತು 
ಪ್ರಸುತ ಹುದ್ದೆ : ಇಲಾಖೆ 


ವರ್ಗಾಯಿಸಿ / ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾದ 
ಹುದ್ದೆ : ಇಲಾಖೆ 





ವಿ.ಆರ್‌. ಗಾಯಕ್‌ವಾಡ್‌ 
ಅಧೀನ ಕಾರ್ಯದರ್ಶಿ, ನೇಮಕಾತಿ ನಿರೀಕ್ಷಣೆಯಲ್ಲಿ 


ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ - 
ಶ್ರೀ ಕೆ.ಎಸ್‌. ನವನೀತನ್‌ ಇವರ ಸ್ಥಾನದಲ್ಲಿ 





ಹಾ 
ಇ. ರಾಮಕೃಷ್ಣಪ್ಪ, 


ಅಧೀನ ಕಾರ್ಯದರ್ಶಿ, ನೇಮಕಾತಿ ನೀರೀಕ್ಷಣೆಯಲ್ಲಿ 


ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಖಾಲಿ ಹುದ್ದೆಗೆ - ಶ್ರೀ 
ಎಸ್‌.ಜಿ. ನಾರಾಯಣ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ 











ಎಸ್‌. ರಾಜು 
ಅಧೀನ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ. 





ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 
ಶ್ರೀಮತಿ ಮಂಜುಳಗೀತ ಇವರ ಸ್ಥಾನದಲ್ಲಿ 











ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಆಗಸ್ಟ್‌ ೧೦, ೨೦೦೬ ೪೫೯ 















































4 ಕೆ. ಕೃಷ್ಣಮೂರ್ತಿ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ - ಶ್ರೀ 
ಅಧೀನ ಕಾರ್ಯದರ್ಶಿ, ಉಪನಿರ್ದೇಶಕರು, ಕ.ಸ.ಸ. ತರಬೇತಿ | ಎಸ್‌. ರಾಜು ಇವರ ಸ್ಥಾನದಲ್ಲಿ 
ಸಂಸ್ಥೆ 

5 ಕೆ.ಎಸ್‌. ನವನೀತನ್‌ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಬ್ಯಾಂಕಿಂಗ್‌) ಖಾಲಿ 
ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಹುದ್ದೆಗೆ 

6 ಟಿ.ಬಿ. ರೇಣುಕಾಪ್ರಸಾದ್‌ ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ 
ಅಧೀನ ಕಾರ್ಯದರ್ಶಿ, ಮೂಲ ಸೌಲಭ್ಯಗಳ ಅಭಿವೃದ್ಧಿ ಇಲಾಖೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ - ಶ್ರೀ ಬಿ.ವಿ. ಕುಮಾರ 

ಸ್ವಾಮಿ ಇವರ ಸ್ಥಾನದಲ್ಲಿ 

7 ಮಂಜುಳಗೀತ ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯಗಳ ಅಭಿವೃದ್ಧಿ ಇಲಾಖೆ - 
ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಶ್ರೀ ರೇಣುಕಾಪ್ರಸಾದ್‌ ಇವರ ಸ್ಥಾನದಲ್ಲಿ 

8 ಎ.ಎಸ್‌. ವಾರ್ವತಿ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ - ಶ್ರೀ 
ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಹೆಚ್‌. ವಿಶ್ವನಾಥ್‌ ಇವರ ಸ್ಥಾನದಲ್ಲಿ 

9 ಎಸ್‌.ಕೆ. ತಗ್ಗಿನಮನಿ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ | ಇಲಾಖೆ - ಶ್ರೀ ಎಸ್‌. ನಾಗರಾಜು ಇವರ ಬಡ್ತಿಯಿಂದ ತೆರವಾದ 
ಇಲಾಖೆ ಸ್ಥಾನದಲ್ಲಿ 

10 | ಪದ್ಗಾವತಿ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. ಇಲಾಖೆ - ಶ್ರೀ ಎಸ್‌.ಕೆ. ತಗ್ಗಿನಮನಿ, ಇವರ ಸ್ಥಾನದಲ್ಲಿ 

11 ಹೆಚ್‌. ವಿಶ್ವನಾಥ್‌ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ - ಶ್ರೀ 
ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ ವಿ.ಆರ್‌. ಇಳಕಲ್‌ ಇವರ ಸ್ಥಾನದಲ್ಲಿ 

12 | ವಿ.ಆರ್‌. ಇಳಕಲ್‌ ಅಧೀನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ರಾಜ್‌ ಇಲಾಖೆ - ಶ್ರೀ ಎಲ್‌. ಷಣ್ಣುಕ್ರ ಇವರ ಬಡ್ಡಿಯಿಂದ 

ತೆರವಾದ ಸ್ಥಾನದಲ್ಲಿ 

13 ಬಿ.ವಿ. ಕುಮಾರಸ್ವಾಮಿ ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ - 
ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಶ್ರೀಮತಿ ಎ.ಎಸ್‌. ಪಾರ್ವತಿ ಇವರ ಸ್ಥಾನದಲ್ಲಿ. 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1200 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 117 ಆಸೇವ 2006, ಬೆಂಗಳೂರು, ದಿನಾಂಕ: 28ನೇ ಜೂನ್‌ 2006 
ಕರ್ನಾಟಕ ಆಡಳಿತ ಸೇವೆಯ (ಕರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೇ : ನೇಮಿಸಿದೆ. 























ಕ್ರ.ಸ. ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿರುವ : ನೇಮಿಸಿರುವ ಹುದ್ದೆ 

1 ಕೆ. ಪ್ರಭುದೇವ್‌, ಕಿರಿಯ ಶ್ರೇಣಿ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಳಗಾಂ ನಗರಾಭಿವೃದ್ದಿ ಪ್ರಾಧಿಕಾರ, | ಪಡೆದು. ವಿಶೇಷ ಭೂಸ್ವಾಧೀನಾಧಿಕಾರಿ, ಕಬಿನಿ ಯೋಜನೆ, 
ಬೆಳಗಾಂ ಮೈಸೂರು ಖಾಲಿ ಹುದ್ದೆಗೆ. 

2 ಬಸಪ್ಪ ಗಿರ್ಜಿ, ಕಿರಿಯ ಶ್ರೇಣಿ ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ, ವಿಶೇಷ 
ಉಪವಿಭಾಗಾಧಿಕಾರಿ, ಕಾರವಾರ ಉಪವಿಭಾಗ ಹುದ್ದೆಗೆ ವರ್ಗಾವಣೆ ಭೂಸ್ವಾಧೀನಾಧಿಕಾರಿ, ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ, 
ಆದೇಶದಲ್ಲಿ ಬೆಳಗಾಂ - ಶ್ರೀ ಕೆ. ಪ್ರಭುದೇವ್‌ ಇವರ ಸ್ಥಾನದಲ್ಲಿ ನೇಮಿಸಲು 

ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1202 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 118 ಅಸೇವ 2006, ಬೆಂಗಳೂರು, ದಿನಾಂಕ: 28ನೇ ಜೂನ್‌ 2006 
ಕರ್ನಾಟಕ ಆಡಳಿತ ಸೇವೆಯ (ಸೂಪರ್‌ ಟೈಂ ಸ್ಕೇಲ್‌ : ಆಯ್ಕೆ ಶ್ರೇಣಿ : ಹಿರಿಯ ಶ್ರೇಣಿ : ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ 
ಅಧಿಕಾರಿಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೆ : ನೇಮಿಸಿದೆ. 





















































೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 
ಕ್ರ.ಸ ಅಧಿಕಾರಿಯ ಹೆಸರು ಸ್ವಳನಿಯುಕ್ತಿಗೊಳಿಸಿರುವ : ನೇಮಿಸಿರುವ ಹುದ್ದೆ 
1 ಜಿ. ಜಯರಾಂ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಸೂಪರ್‌ ಟ್ಫೆಂ ಸ್ಕೇಲ್‌, ನೇಮಕಾತಿ ನಿರೀಕ್ಷಣೆಯಲ್ಲಿ ಚಾಮರಾಜನಗರ - ಖಾಲಿ ಹುದ್ದೆಗೆ 
2 ಶಿವನಂಜಯ್ಯ ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ ಸರ್ಕಾರದ ಅಪರ 
ಸೂಪರ್‌ ಟೈಂ ಸ್ಕೇಲ್‌, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕಾರ್ಯದರ್ಶಿ, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ಜಿಲ್ಲಾ ಪಂಚಾಯತ್‌, ಚಾಮರಾಜನಗರ ಹುದ್ದೆಗೆ ವರ್ಗಾವಣೆ | ವ್ಯವಹಾರಗಳ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿಯೇ 
ಆದೇಶದಲ್ಲಿ ಮುಂದುವರೆಸಿದೆ. 
3 ಜಿತೇಂದ್ರ ನಾಯಕ್‌ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌ 
ಸೂಪರ್‌ ಟೈಂ ಸ್ಕೇಲ್‌, ನೇಮಕಾತಿ ನಿರೀಕ್ಷಣೆಯಲ್ಲಿ ಬೀದರ್‌ - ಖಾಲಿ ಹುದ್ದೆಗೆ. 
4 ಜಿ. ರಾಮಚಂದ್ರ ಅಪರ ಆಯುಕ್ತರು (ಆಡಳಿತ ಮತ್ತು ಅಭಿವೃದ್ಧಿ, ಪ್ರಾದೇಶಿಕ 
ಸೂಪರ್‌ ಟೈಂ ಸ್ಕೇಲ್‌, ನೇಮಕಾತಿ ನಿರೀಕ್ಷಣೆಯಲ್ಲಿ ಆಯುಕ್ತರ ಕಛೇರಿ, ಗುಲ್ಬರ್ಗ - ಖಾಲಿ ಹುದ್ದೆಗೆ 
5 ವಿರೂಪಾಕ್ಷಿ ಮೈಸೂರು ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ಜಂಟಿ 
ಆಯ್ಕೆ ಶ್ರೇಣಿ, ಜಂಟಿ ನಿರ್ದೇಶಕರು (ಆಡಳಿತ), ಕರ್ನಾಟಕ ಭೂ | ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರು - 
ಸೇನಾ ನಿಗಮ, ಬೆಂಗಳೂರು ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ ಖಾಲಿ ಹುದ್ದೆಗೆ 
6 ಇ. ರಾಧಾಕೃಷ್ಣ ಉಪ ಯೋಜನಾ ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ., 
ಹಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ಧಾರವಾಡ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 
7 ಜಿ.ವಿ. ಸೀನಪ್ಪ ಉಪವಿಭಾಗಾಧಿಕಾರಿ ಕುಮಟಾ ಉಪವಿಭಾಗ, ಕುಮಟಾ - ಖಾಲಿ 
ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ, ಚಿಕ್ಕಬಳ್ಳಾಪುರ ಉಪವಿಭಾಗ, | ಹುದ್ದೆಗೆ 
ಚಿಕ್ಕಬಳ್ಳಾಪುರ 
8 ಬಿ.ಎಫ್‌. ತಳವಾರ್‌ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಯಕರು, ರಾಯಚೂರು - 
ಕಿರಿಯ ಶ್ರೇಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ, ಮಲಪ್ರಭ | ಖಾಲಿ ಹುದ್ದೆಗೆ 
ಯೋಜನೆ, ಬಾಗಲಕೋಟೆ 
9 ಟೇಕರಾಜ್‌ ವಿಠಲ್‌, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಬೀದರ್‌ - ಖಾಲಿ 
ಉಪವಿಭಾಗಾಧಿಕಾರಿ, ಮಂಡ್ಯ ಉಪವಿಭಾಗ ಮಂಡ್ಯ. ಹುದ್ದೆಗೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1199 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 124 ಅಸೇವ 2006, ಬೆಂಗಳೂರು, ದಿನಾಂಕ: 27ನೇ ಜೂನ್‌ 2006 


ಕರ್ನಾಟಕ ಆಡಳಿತ ಸೇವೆಯ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ 


ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 


ಸ್ಥಳನಿಯುಕ್ತಿಗೊಳಿಸಿದೆ : ನೇಮಿಸಿದೆ. 























[6] 
ಕ್ರ.ಸ. ಅಧಿಕಾರಿಯ ಹೆಸರು ಸ್ವಳನಿಯುಕ್ತಿಗೊಳಿಸಿರುವ : ನೇಮಿಸಿರುವ ಹುದ್ದೆ 
1 ಡಾ: ಕೆ.ಎ. ಅಪ್ಪಯ್ಯ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೇಮಿಸಲು ಇವರ 
ಉಪಕಾರ್ಯದರ್ಶಿ-1, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲಿಯೇ 
ಬೆಂಗಳೂರು. ಮುಂದುವರೆಸಿದೆ. 
2 ಬಿ. ಸಿದ್ದಯ್ಯ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೇಮಿಸಲು ಇವರ 
ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು | ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಇಲಾಖೆ, ಬೆಂಗಳೂರು ಪಶ್ಚಿಮ ವಲಯ, ಬೆಂಗಳೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಪಿ.ಆರ್‌. 1197 ಮತ್ತು ಅವರ ಹೆಸರಿನಲ್ಲಿ 


ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ಸೇವೆಗಳು-2). 








ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೪೬೧ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 179 ಅಸೇವ 2005, ಬೆಂಗಳೂರು, ದಿನಾಂಕ: 19ನೇ ಜೂನ್‌ 2006 
ಕರ್ನಾಟಕ ಅಧಿಸೂಚನೆ ಸಂಖ್ಯೆ: ಸಿಆಸುಇ 3 ಆಸೇಜೆ 2000 ದಿನಾಂಕ: 4.3.2006 ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಕಿರಿಯ ಶ್ರೇಣಿ 
ವೃಂದದ ಅಂತಿಮ ಜೀಷ್ಠತಾ ಪಟ್ಟಿ ಪ್ರಕಾರ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಮಡ ಅಧಿಕಾರಿಗಳಿಗೆ 
ಈ ಕೂಡಲೆ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ. 10620 - 14960 ರ ವೇತನ ಶ್ರೇಣಿಯ ಕರ್ನಾಟಕ ಆಡಳಿತ ಸೇವಾ 
ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 


















































ಕ್ರ.ಸ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಬಡ್ತಿ ಮೇಲೆ ನೇಮಿಸಿರುವ ಹುದ್ದೆ 
ಹುದ್ದೆ 

1 ರಾಧಾಕೃಷ್ಣರಾವ್‌ ಮದನ್‌ಕರ್‌ ಉಪಕಾರ್ಯದರ್ಶಿ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ ಮಂಡಳಿ, ಚಿತ್ರದುರ್ಗ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಬೆಂಗಳೂರು ಯೋಜನೆ ಮತ್ತು ಸಾಂಖ್ಯಕ ಇಲಾಖೆಯ ವಶಕ್ಕೆ ನೀಡಿದೆ. 

2 ಎಸ್‌.ಎಲ್‌. ಮಂಜುನಾಥ್‌ ಪ್ರಸಕ್ತ ಹುದ್ದೆಯನ್ನು ಉನ್ನಶೀಕರಿಸಿ ಅದೇ ಹುದ್ದೆಯಲ್ಲಿ 
ಉಪವಿಭಾಗಾಧಿಕಾರಿ, ಮಧುಗಿರಿ ಉಪವಿಭಾಗ, ಮಧುಗಿರಿ ಮುಂದುವರೆಸಿದೆ. 

3 ಜಿತೇಂದ್ರನಾಥನ್‌ ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಪ್ರಾಜೆಕ್ಟ್‌ ಮ್ಯಾನೇಜರ್‌, ಸಿ-ಡಾಕ್‌ ಸೆಂಟರ್‌, ಬೆಂಗಳೂರು 

4 ಪಿ.ಕೆ. ಸುಬ್ಬಯ್ಯ ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಪ್ರವಾಸೋದ್ಯಮ ಮತ್ತು ಜವಳಿ ಸಚಿವರ ಆಪ್ತಕಾರ್ಯದರ್ಶಿ 

5 ಬಿ. ನಂಜುಂಡೇಶ್ವರ ಜಂಟಿ ನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು - ಖಾಲಿ ಹುದ್ದೆ. 

6 ಎ.ಎಂ. ಖತೀಬ್‌ ಪ್ರಸಕ್ತ ಹುದ್ದೆಯನ್ನು ಉನ್ನಶೀಕರಿಸಿ ಅದೇ ಹುದ್ದೆಯಲ್ಲಿ 
ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಬಿಜಾಪುರ ಮುಂದುವರೆಸಿದೆ. 

7 |ಬಿ. ನಾಗರಾಜ್‌ ಪ್ರಸಕ್ತ ಹುದ್ದೆಯನ್ನು ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ 
ಉಪವಿಭಾಗಾಧಿಕಾರಿ, ಬೆಂಗಳೂರು ದಕ್ಷಿಣ ಉಪವಿಭಾಗ, ಮುಂದುವರೆಸಿದೆ. 
ಬೆಂಗಳೂರು 

8 ಎಸ್‌.ಜಿ. ಪಾಟೀಲ್‌ ಪ್ರಸಕ್ತ ಹುದ್ದೆಯನ್ನು ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ 
ಉಪವಿಭಾಗಾಧಿಕಾರಿ, ಬಾಗಲಕೋಟೆ ಉಪವಿಭಾಗ, ಬಾಗಲಕೋಟೆ | ಮುಂದುವರೆಸಿದೆ. 

9 ಎಸ್‌.ಹೆಚ್‌. ವಿಜಯಕುಮಾರ್‌ ಜಿಲ್ಲಾದಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಬಾಗಲಕೋಟೆ - 
ಉಪವಿಭಾಗಾಧಿಕಾರಿ, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಉನ್ನತೀಕರಿಸಿದ ಖಾಲಿ ಹುದ್ದೆ 

10 | ಮೋಹನ್‌ ಕೆ. ಮುತ್ತಿನ್‌ ಮುಖ್ಯ ಆಡಳಿತಾಧಿಕಾರಿ, VIMS ಬಳ್ಳಾರಿ - ಖಾಲಿ ಹುದ್ದೆ. 
ಉಪವಿಭಾಗಾಧಿಕಾರಿ, ಹಾವೇರಿ ಉಪವಿಭಾಗ ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿ 

11 (ಎಸ್‌.ಜಿ. ವಾಲಿ ಉಪವಿಭಾಗಾಧಿಕಾರಿ, ಜಮಖಂಡಿ ಹುದ್ದೆಯನ್ನು ಉನ್ನತೀಕರಿಸಿ 
ಉಪವಿಭಾಗಾಧಿಕಾರಿ, ಜಮಖಂಡಿ ಉಪವಿಭಾಗ, ಜಮಖಂಡಿ | ಅದೇ ಹುದ್ದೆಯಲ್ಲಿ ಮುಂದುವರೆಸಿದೆ. 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 

12 | ಎನ್‌. ಬಾಬಣ್ಣ ಪ್ರಸಕ್ತ ಹುದ್ದೆಯನ್ನು ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ 
ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಕೋಲಾರ ಮುಂದುವರೆಸಿದೆ. 





ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ ಆಗುವ ಅಂತಿಮ 
ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
2) ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಯ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1165 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 175 ಸಅಸೇ 2006, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2006 
ಅಧಿಸೂಚನೆ ಸಂಖ್ಯೆ: ಪಿಡಿ 68 ಎಸ್‌ ಎಸ್‌ ಎಂ 2006, ದಿನಾಂಕ: 20.4.2006ರ ಅನ್ವಯ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ 
ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ವಿವಿಧ ಹುದ್ದೆಗಳಿಗೆ 
ನಿಯೋಜನೆ ಮೇಲೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ಹಯ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳನಿಯುಕ್ತಿಗೊಳಿಸಲಾಗಿದೆ. 









































೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 
1 ಶ್ರೀ ಎ.ವಿ. ರಾಜಗೋಪಾಲರಾವ್‌ ಪಿ.ಎಂ.ಐ. ವಿಭಾಗ 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು 
2 | ಶ್ರೀ ಎನ್‌. ಮಾಧುರಾವ್‌ ಎ.ಡಿ.ಬಿ. ವಿಭಾಗ 
ಕೇಂದ್ರ ಕಛೇರಿ, ಬೆಂಗಳೂರು 
3 | ಶ್ರೀಮತಿ ಎಂ.ಆರ್‌. ಪದ್ಮಜ ಪಿ.ಎಫ್‌.ಆರ್‌. ವಿಭಾಗ 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
4 ಶ್ರೀ ಕೆ.ಸಿ. ಸಾಲಾಪುರ ಪಿ.ಎಫ್‌.ಆರ್‌. ವಿಭಾಗ 
ವಾಣಿಜ್ಯ ತೆರಿಗೆ ಆಯುಕ್ತರ ಕಛೇರಿ, ಬೆಂಗಳೂರು 
5 ಶ್ರೀ ಕೆ. ಗುರುರಾಜರಾವ್‌ ಪಿ.ಎಫ್‌. ವಿಭಾಗ 
ತೋಟಗಾರಿಕೆ ಇಲಾಖೆ, ಬೆಂಗಳೂರು 
6 ಶ್ರೀ ಎಸ್‌.ಒ. ನಾರಾಯಣಪ್ಪ ಪಿ.ಎಫ್‌.ಆರ್‌. ವಿಭಾಗ 
ಜವಳಿ ನಿರ್ದೇಶನಾಲಯ, ಬೆಂಗಳೂರು 
7 ಶ್ರೀ ಸೈಯ್ಯದ್‌ ಮಹಜರ್‌ ಪಾಷ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ (ಖಾಲಿ ಹುದ್ದೆ 
ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1151 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 208 ಸಅರ 2006, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2006 
ಕರ್ನಾಟಕ ಸರ್ಕಾರ ಸಚಿವಾಲಯದ ಕೆಳಕಂಡ ಅಧಿಕಾರಿಗಳಿಗೆ ಅವರ ಹೆಸರುಗಳ ಮುಂದೆ ಸೂಚಿಸಲಾದ ದಿನಾಂಕಗಳಿಗೆ ಗಳಿಕೆ 
ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 









































ಕ್ರ. ಅಧಿಕಾರಿಯವರ ಹೆಸರು, ಹುದ್ದೆ, ಪದನಾಮ, ಮಂಜೂರಾಗಿರುವ ರಜೆ ಖಾತೆಯಲ್ಲಿ 
ಸಂ. ಶ್ರೀ : ಶ್ರೀಮತಿ ಉಳಿದಿರುವ ರಜೆ 
1 ಎಸ್‌.ಆರ್‌. ಪಾಟೀಲ್‌, ಉ.ಕಾ. ದಿ: 02.06.06 ರಿಂದ 227 ದಿನಗಳು 
ಮಾ.ತಂ.ಜೈ.ತು. ಮತ್ತು ವಿ.ತಂ. ಇಲಾಖೆ 09.06.06 ರವರೆಗೆ ಗಳಿಕೆ ರಜೆ 
08 ದಿನಗಳ ಗಳಿಕೆ ರಜೆ 
2 ಎಂ.ಎನ್‌. ಮಂಜುನಾಥ್‌, ಅ.ಕಾ. ದಿ: 05.06.06 ರಿಂದ 238 ದಿನಗಳು 
ಸಿ.ಆ.ಸು.ಇಲಾಖೆ (ಕಾ.ಕೋ) 09.06.06 ರವರೆಗೆ ಗಳಿಕೆ ರಜೆ 
05 ದಿನಗಳ ಗಳಿಕೆ ರಜೆ 
3 ಭವಾನಿದೇವಿ, ಅ.ಕಾ. ದಿ: 29.05.06 ರಿಂದ 160 ದಿನಗಳು 
ಆರ್ಥಿಕ ಇಲಾಖೆ (ವೆಚ್ಚ-5) 02.06.06 ರವರೆಗೆ ಗಳಿಕೆ ರಜೆ 
05 ದಿನಗಳ ಗಳಿಕೆ ರಜೆ 
4 ಜಿ. ನಾಗರಾಜು, ಆ.ಕಾ. ದಿ: 19.05.06 ರಿಂದ 152 ದಿನಗಳು 
ಸಿ.ಆ.ಸು.ಇಲಾಖೆ (ನೇ.ನಿ-3) 27.05.06 ರವರೆಗೆ ಅ.ವೇ ರಜೆ 
09 ದಿನಗಳ ಪರಿವರ್ತಿತ ರಜೆ 
5 ಎನ್‌. ಚಂದ್ರಕುಮಾರ್‌, ಆಂ.ಆ.ಸ. ದಿ: 14.06.06 ರಿಂದ 87 ದಿನಗಳು 
ಅ.ಪ.ಜೀ.ಪ. ಇಲಾಖೆ 20.06.06 ರವರೆಗೆ ಅ.ವೇ ರಜೆ 
07 ದಿನಗಳ ಪರಿವರ್ತಿತ ರಜೆ 
6 ಎಂ. ಬಸವರಾಜ್‌, ಆ.ಕಾ. ದಿ: 05.06.06 ರಿಂದ 20 ದಿನಗಳು 
ಆರ್ಥಿಕ ಇಲಾಖೆ (ಜಿ.ಪಂ.) 07.06.06 ರವರೆಗೆ ಅ.ವೇ ರಜೆ 
03 ದಿನಗಳ ಪರಿವರ್ತಿತ ರಜೆ 
7 ವಿ. ಕುಮಾರ, ಅ.ಕಾ. ದಿ: 12.06.06 ರಿಂದ 32 ದಿನಗಳು 
ಕೃ. ಮತ್ತು ತೋ. ಇಲಾಖೆ 17.06.06 ರವರೆಗೆ ಅ.ವೇ ರಜೆ 
06 ದಿನಗಳ ಪರಿವರ್ತಿತ ರಜೆ 






































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೪೬೩ 
8 | ಎಂ.ಎಸ್‌. ಶಿವರಾಮ್‌, ಅ.ಕಾ. ದಿ: 12.06.06 ರಿಂದ 138 ದಿನಗಳು 
ಕನ್ನಡ ಸಂಸ್ಕೃತಿ ಮತ್ತು ವಾ.ಪ್ರ. ಇಲಾಖೆ 17.06.06 ರವರೆಗೆ ಅ.ವೇ ರಜೆ 
06 ದಿನಗಳ ಪರಿವರ್ತಿತ ರಜೆ 
9 | ಗಂಗನರಸಯ್ಯ, ಅ.ಕಾ. ದಿ: 05.06.06 ರಿಂದ 240 ದಿನಗಳು 
ಕಾನೂನು ಇಲಾಖೆ (ಆಡಳಿತ) 09.06.06 ರವರೆಗೆ ಗಳಿಕೆ ರಜೆ 
05 ದಿನಗಳ ಗಳಿಕೆ ರಜೆ 
10 | ಸುಜ್ಯೋತಿ ಮುತ್ತಣ್ಣ, ಆಂ.ಅ.ಸ. ದಿ: 13.06.06 ರಿಂದ 231 ದಿನಗಳು 
ವಾ ಮತ್ತು ಕೈ. ಇಲಾಖೆ 20.06.06 ರವರೆಗೆ ಗಳಿಕೆ ರಜೆ 
08 ದಿನಗಳ ಗಳಿಕೆ ರಜೆ 
11 | ಎಲ್‌.ಎಸ್‌. ಚಂದ್ರಶೇಖರರಾವ್‌, ಅ.ಕಾ. ದಿ: 19.06.06 ರಿಂದ 240 ದಿನಗಳು 
ಸಿ.ಆ.ಸು.ಇಲಾಖೆ (ಕಾರ್ಯಾಧ್ಯಯನ-1) 03.07.06 ರವರೆಗೆ ಗಳಿಕೆ ರಜೆ 
15 ದಿನಗಳ ಗಳಿಕೆ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1149 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 204 ಸಅರ 2006, ಬೆಂಗಳೂರು, ದಿನಾಂಕ: 20ನೇ ಜೂನ್‌ 2006 
ಕರ್ನಾಟಕ ಸರ್ಕಾರ ಸಚಿವಾಲಯದ ಕೆಳಕಂಡ ಅಧಿಕಾರಿಗಳಿಗೆ ಅವರ ಹೆಸರುಗಳ ಮುಂದೆ ಸೂಚಿಸಲಾದ ದಿನಾಂಕಗಳಿಗೆ ಗಳಿಕೆ 
ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 





























ಕ್ರ. ಅಧಿಕಾರಿಯವರ ಹೆಸರು, ಹುದ್ದೆ, ಪದನಾಮ, ಮಂಜೂರಾಗಿರುವ ರಜೆ ಖಾತೆಯಲ್ಲಿ 
ಸಂ ಶ್ರೀ : ಶ್ರೀಮತಿ ಉಳಿದಿರುವ ರಜೆ 
1 ಎನ್‌.ಟಿ. ನಾಯ್ಕ್‌, ಉ.ಕಾ. ದಿ: 22.05.06 ರಿಂದ 20 ದಿನಗಳು 
ಆರ್ಥಿಕ ಇಲಾಖೆ (ನೇವೆಗಳು-2) 27.05.06 ರವರೆಗೆ ಅ.ವೇ ರಜೆ 
06 ದಿನಗಳ ಪರಿವರ್ತಿತ ರಜೆ 
ದಿ: 05.06.06 ರಿಂದ 
09.06.06 ರವರೆಗೆ 
05 ದಿನಗಳ ಪರಿವರ್ತಿತ ರಜೆ 
2 ಟಿ. ಗಂಗಾಧರ, ಅ.ಕಾ. ದಿ: 15.05.06 ರಿಂದ 240 * 09 ದಿನಗಳು 
ಕಂದಾಯ ಇಲಾಖೆ (ಕೆ.ಎ.ಟಿ) 20.05.06 ರವರೆಗೆ ಗಳಿಕೆ ರಜೆ 
06 ದಿನಗಳ ಗಳಿಕೆ ರಜೆ 
3 ಎಸ್‌.ಎ. ಕಾತರಕಿ, ಜಂಟಿ ನಿರ್ದೇಶಕರು ದಿ: 15.05.06 ರಿಂದ 240 * 09 ದಿನಗಳು 
ಯೋಜನಾ ಇಲಾಖೆ (ಪಿ.ಎಂ.ಐ. ವಿಭಾಗ) 20.05.06 ರವರೆಗೆ ಗಳಿಕೆ ರಜೆ 
06 ದಿನಗಳ ಗಳಿಕೆ ರಜೆ 
4 ಹೆಚ್‌. ಹನುಮಂತಯ್ಯ, ಆ.ಕಾ. ದಿ: 15.05.06 ರಿಂದ 236 ದಿನಗಳು 
ವಸತಿ ಇಲಾಖೆ 19.05.06 ರವರೆಗೆ ಅ.ವೇ ರಜೆ 
05 ದಿನಗಳ ಪರಿವರ್ತಿತ ರಜೆ 
5 ಆರ್‌.ಎಂ. ಚೆಂದ್ರಮ್ಮ ಅ.ಕಾ. ದಿ: 15.05.06 ರಿಂದ 208 ದಿನಗಳು 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 31.05.06 ರವರೆಗೆ ಗಳಿಕೆ ರಜೆ 
17 ದಿನಗಳ ಗಳಿಕೆ ರಜೆ 
6 ಜಿ. ಚೋಮಾನಾಯಕ್‌, ಉ.ಕಾ. ದಿ: 15.05.06 ರಿಂದ 42 ದಿನಗಳು 
ಆ.ಕು.ಕ. ಇಲಾಖೆ 20.05.06 ರವರೆಗೆ ಅ.ವೇ ರಜೆ 
06 ದಿನಗಳ ಪರಿವರ್ತಿತ ರಜೆ 
7 ಕೆ.ಆರ್‌. ರಾಮದುರ್ಗ್‌, ಉಕಾ. ದಿ: 26.05.05 ರಿಂದ 165 ದಿನಗಳು 
5ನೇ ರಾಜ್ಯ ವೇತನ ಆಯೋಗ 01.06.06 ರವರೆಗೆ ಅ.ವೇ ರಜೆ 








07 ದಿನಗಳ ಪರಿವರ್ತಿತ ರಜೆ 














೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೨ 
































8 ಎಲ್‌. ಷಣ್ಮುಖ, ಉ.ಕಾ. ದಿ: 18.05.06 ರಿಂದ 157 ದಿನಗಳು 
ಕಂದಾಯ ಇಲಾಖೆ 31.05.06 ರವರೆಗೆ ಅ.ವೇ ರಜೆ 
14 ದಿನಗಳ ಗಳಿಕೆ ರಜೆ 
9 ಜಿ.ಎನ್‌. ಲಕ್ಷಿ ಕ್ರಿಪತಿ, ಉ.ಕಾ. ದಿ: 29.05.06 ರಿಂದ 234 ದಿನಗಳು 
ಕಾರ್ಮಿಕ ಇಲಾಖೆ 03.06.06 ರವರೆಗೆ ಗಳಿಕೆ ರಜೆ 
06 ದಿನಗಳ ಗಳಿಕೆ ರಜೆ 
10 | ಎಫ್‌.ಎ.ಶೇಖ್‌, ಉ.ಕಾ. ದಿ: 25.05.06 ರಿಂದ 190 ದಿನಗಳು 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 30.05.06 ರವರೆಗೆ ಅ.ವೇ. ರಜೆ 
06 ದಿನಗಳ ಪರಿವರ್ತಿತ ರಜೆ 
11 | ಮೇರಿ ಜಾಯ್ಸ್‌, ಉ.ಕಾ. ದಿ: 30.05.06 ರಿಂದ 01 ದಿನ 
ಶಿಕ್ಷಣ ಇಲಾಖೆ 05.06.06 ರವರೆಗೆ ಅ.ವೇ. ರಜೆ 
07 ದಿನಗಳ ಪರಿವರ್ತಿತ ರಜೆ 
12 ಎಂ.ಕೆ. ನರಸಿಂಗಲು, ಅ.ಕಾ. ದಿ: 16.05.06 ರಿಂದ 21 ದಿನಗಳು 
ಲೋಕೋಪಯೋಗಿ ಇಲಾಖೆ (ಕಟ್ಟಡಗಳು) 20.05.06 ರವರೆಗೆ ಅ.ವೇ. ರಜೆ 
05 ದಿನಗಳ ಪರಿವರ್ತಿತ ರಜೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1122 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 175 ಸಅರ 2006, ಬೆಂಗಳೂರು, ದಿನಾಂಕ: 16ನೇ ಜೂನ್‌ 2006 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 2004, ದಿನಾಂಕ: 8.4.2005ರ ಪ್ರಕಾರ ಈ ಕೆಳಕಂಡ ಕರ್ನಾಟಕ ಸರ್ಕಾರ 
ಸಚಿವಾಲಯ ಅಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ ದಿನಾಂಕದಿಂದ ಒಪ್ಪಿಸಿಕೊಂಡು 
ಅದರ ಬದಲಾಗಿ 2005-2006ರ ಬ್ಲಾಕ್‌ನಲ್ಲಿ ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 









































ಕ್ರ. ಅಧಿಕಾರಿಯವರ ಹೆಸರು, ಹುದ್ದೆ ಮತ್ತು ಪದನಾಮ, ನಗಧೀಕರಣಕ್ಕಾಗಿ ಗಳಿಕೆ ರಜೆ ಖಾತೆಯಲ್ಲಿ ಬಾಕಿ 
ಸಂ. ಶ್ರೀ : ಶ್ರೀಮತಿ ಒಪ್ಪಿಸಿದ ದಿನಾಂಕ ಇರುವ ಗಳಿಕೆ ರಜೆ 
1 ಕೆ.ಎನ್‌. ಗಾಯತ್ರಿ, ಅಂ.ಆ.ಸ. ಆ.ಕುಕ. ಇಲಾಖೆ 05.06.2006 225 ದಿನಗಳು 
2 ಎನ್‌.ವೈ. ಸಾಗರ್‌, ಅ.ಕಾ. ನಗರಾಭಿವೃದ್ದಿ ಇಲಾಖೆ 05.06.2006 212 ದಿನಗಳು 
3 ಅಹ್ಮದ್‌ ವಿ. ಮುಕ್ತದರ್‌, ಉ.ಕಾ. ಅ.ಪ.ಜೀ.ಪ. ಇಲಾಖೆ 02.06.2006 225 ದಿನಗಳು 
4 | ದಾಸೇಗೌಡ, ಅ.ಕಾ. ಕಂದಾಯ ಇಲಾಖೆ (ಕಾ.ಕೋ) 01.06.2006 188 ದಿನಗಳು 
5 / ಜಿ. ಶ್ರೀಧರ್‌, ಅ.ಕಾ. ಪ್ರಸ್ತುತ ನಿಯೋಜನೆ ಮೇಲೆ ಏಕಸದಸ್ಯ 01.06.2006 225 ದಿನಗಳು 
ಸಮಿತಿಯ ಕಾರ್ಯದರ್ಶಿ, ಶಾಸನ ರಚನೆ ಇಲಾಖೆ 
6 ಎ.ಎಸ್‌. ಪಾರ್ವತಿ, ಅ.ಕಾ. ವಾ. ಮತ್ತು ಕೈ. ಇಲಾಖೆ 22.06.2006 = 
7 ವಿ.ಆರ್‌. ಇಲಕಲ್‌, ಅ.ಕಾ. ನಗರಾಭಿವೃದ್ಧಿ ಇಲಾಖೆ 01.06.2006 225 ದಿನಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1114 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 154 ಸಅಸೇ 2006, ಬೆಂಗಳೂರು, ದಿನಾಂಕ: 14ನೇ ಜುಲೈ 2006 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಬಿ.ಎಸ್‌. ಜಾಪಾಲಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಇವರನ್ನು ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರ ವಿಶೇಷಾಧಿಕಾರಿ ಹುದ್ದೆಯಲ್ಲಿ ನಿಯೋಜನೆ ಮೇರೆಗೆ ನೇಮಿಸುವ ಸಂಬಂಧದಲ್ಲಿ ಹೊರಡಿಸಲಾಗಿರುವ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 154 ಸಅಸೇ 2006, ದಿನಾಂಕ: 23.6.2006ನ್ನು ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1314 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-2). 








